ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತಿರುವ ಸಕ್ಕರೆ ಕಾರಾನೆಗಳ ಬಗ್ಗೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) :- 


109 (103) ಮಾನ್ಯ ಕಾರ್ನಿಕ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಒಟ್ಟು ಸಕ್ಕರೆ ಕಾರ್ಯಾನೆಗಳೆಷ್ಟು ; ಇದರಲ್ಲಿ ಸರ್ಕಾರಿ, ಖಾಸಗಿ ಮಾಲೀಕತ್ವದ 
ಕಾರಾನೆಗಳ ವಿವರ ನೀಡುವುದು; 


(ಆ) ಸಕ್ಕರೆ ಕಾರ್ಯಾನೆಗಳಿ೦ದ ಮಾಲಸಿಸ್‌ ಹಾಗೂ ವಿದ್ಯುತ್‌ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತಿದೆ ; 
(ವಿವರ ನೀಡುವುದು) 


(ಇ) ಸಕ್ಕರೆ ಕಾರಾನೆಗಳಿಂ೦ದ ಬರುತಿರುವ ಆದಾಯ ಎಷ್ಟು ? (ವಿವರ ನೀಡುವುದು) 


